RNI No. KARBIL / 2001/ 47147 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ 
Volume 148 


ಬೆಂಗಳೂರು, ಗುರುವಾರ, ಏಪ್ರಿಲ್ ೨೫ , ೨೦೧೩ ( ವೈಶಾಖ ೫ , ಶಕ ವರ್ಷ ೧೯೩೫) 
Bangalore , Thursday, April 25 , 2013 (Vaishaka 5 , Shaka Varsha 1935 ) 


ಸಂಚಿಕೆ ೧೭ 
Issue 17 


- ಭಾಗ ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 58 SAS 2013 , Bangalore, Dated : 19th March 2013 
In Relieving Order No . 77/ RELIEVING ORD/CIT/BGM /2012 -13 , dated 14 -03 -2013 Sri D . Kiran , IRS , Deputy Commissioner of 
Income Tax, Belgaum (CCA Bangalore Region ) has been relieved on the afternoon of 14 -03 -2013 by the Government of India , Income 
Tax Department, Belgaum and the officer has reported in Department of Personnel and Administrative Reforms on 15 - 3- 2013 . 

The services of Sri D . Kiran , IRS , are placed at the disposal of Urban Development Department with immediate effect for being 
posted until further orders as Additional Commissioner/ Joint Commissioner (Finance ), Bruhat Bangalore Mahanagara Palike ( BBMP ), 
Bangalore in the existing vacancy . 

By Order and in the name of the Governor ofKarnataka , 

U . H . NARAYANASWAMY, 

Under Secretary to Government, 
PR 227 

Department of Personnel and Administrative Reforms, ( Services -1). 
OFFICE OF THE CITY CIVIL COURT, BANGALORE 

NOTIFICATION 
No. ADM -I ( E) 422/ 2013, Bangalore , Dated : 14 February , 2013. 


Sri T. Srinivasaiah , Asst. Registrar, City Civil Court, Bangalore, presently working in City Civil Court , Bangalore , is permitted 
to surrender the earned leave for 15 days as on 1 -2- 2013 for encashment benefit. 

He shall be paid pay and allowances admissible for the period of leave so surrendered at the rate of 1/30th of the monthly pay 
and allowances for each day of leave surrendered as per the provisions contained in G .O . No. FD 3 SRS 95 , dated 27-3 - 1995 and G .O . 
No. FD SRS 2000 dated 26 - 12 -2000 and addendum dated 28 -3- 2001 to that G .O . and G .O . No. FD 1 SENISE 2013 Dated 19 -1 -2013 . 

By Order of the Prl. City Civil & Sessions Judge , 

Registrar, 
P . B . 228 

City Civil Court, Bangalore . 
PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 195 SAS 2013, Bangalore, Dated : 16th March 2013 
Sri Parmesh Pandey, IAS (KN 85 ), Executive Director, Karnataka Jalasamvardhana Sangha , Bangalore is continued in 
additional charge of the post of Principal Secretary to Government DP & AR (Janaspandana ) until further orders . 


By Order and in the name of the Governor of Karnataka , 

U . H . NARAYANASWAMY, 

Under Secretary to Government, 
Department of Personnel and Administrative Reforms, ( Services -1). 
( ೧೦೫ ) 


P . R . 229 


೧೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೫ , ೨೦೧೩ 

ಭಾಗ ೨ 
ಸಮಾಜ ಕಲ್ಯಾಣ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಸಕಇ 23 ಎಸ್‌ಡಿಸಿ 2013, ಬೆಂಗಳೂರು, ದಿನಾಂಕ 05 - 03 - 2013 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಐ 217 ಸಪ್ರಕ್ಕೆ 2010 , ದಿನಾಂಕ 04 - 09 - 2010 ಮತ್ತು ಅಧಿಸೂಚನೆ ಸಂಖ್ಯೆ : ಸಿಐ 116 ಸಪ್ರಕ್ಕೆ 2010 
ದಿನಾಂಕ 25 - 05 - 2010 ರಲ್ಲಿ ಅನುಕ್ರಮವಾಗಿ ಶ್ರೀ ಅಬ್ದುಲ್ ಅಜೀಜ್, ಅಧಿಕ ನಿರ್ದೇಶಕರು ( ಜಿ . ಕೈ .ಕೆ .), ವಾಣಿಜ್ಯ ಮತ್ತು ಕೈಗಾರಿಕೆ ನಿರ್ದೇಶನಾಲಯ, 
ಖನಿಜ ಭವನ, ಬೆಂಗಳೂರು ಮತ್ತು ಶ್ರೀ ಪ್ರದೀಪ್ ಎಸ್. ರಾಜನಾಳ್ , ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು , ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು ಇವರನ್ನು ಡಾ|| ಬಾಬು ಜಗಜೀವನ ರಾಂ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನಿಯಮಿತ ಇದರ 
ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಿರುವ ಆದೇಶವನ್ನು ರದ್ದುಪಡಿಸಿ , ಇವರುಗಳ ಬದಲಿಗೆ ಡಾ|| ಬಾಬು ಜಗಜೀವನ ರಾಂ ಚರ್ಮ ಕೈಗಾರಿಕಾ 
ಅಭಿವೃದ್ಧಿ ನಿಗಮದ ಅರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ರ ಕಲಂ 8 ( a) ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ರಾವ್ ಬಹದ್ದೂರು 
ಚಂದ್ರಕಾಂತ ಕದಮ್, ನಂ . 714 , ಧಾರ್‌ ಗಲ್ಲಿ, ವಡಗಾವ್, ಬೆಳಗಾವಿ ಮತ್ತು ಶ್ರೀ ಯಲ್ಲಪ್ಪ ಬೆಂಡಿಗೇರಿ, ಬೆಂಡಿಗೇರಿ ಪೆಟ್ರೋಲಿಯಂ, ಎ . ಪಿ . ಎಂ . ಸಿ . ಕ್ರಾಸ್, 
ನವನಗರ ಬಾಗಲಕೋಟೆ ಇವರುಗಳನ್ನು ನಿಗಮದ ಅಧಿಕಾರೇತರ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸರ್ಕಾರವು ನೇಮಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿದ್ದಿಕ್ ಪಾಷ, 

ಸರ್ಕಾರದ ಅಧೀನ ಕಾರ್ಯದರ್ಶಿ -1. 
P . R . 230 

ಸಮಾಜ ಕಲ್ಯಾಣ ಇಲಾಖೆ. 


HIGH COURT OF KARNATAKA 

NOTIFICATION 
No . LCA -II . 11 ( Rtmt)/ 2011, Bangalore , dated : 04 April, 2013. 
Smt. H .S .Pankaja, Chief Administrative Officer, District Court , D .K .Mangalore , is permitted to retire from service on attaining 
the age of superannuation w .e.f., the afternoon of 31-05 -2013, under Rule 95 (1) of K .C .S.Rules . 

By Order, 

Assistant Registrar , 
P . R . 231 . 

High Court ofKarnataka, Bangalore . 


FINANCE SECRETARIAT 

NOTIFICATION 
No. FD 22 BFC 2012, Bangalore, Dated : 14th June, 2012. 


In exercise of the powers conferred under Section 10 (b ) of the State Financial Corporations (Amendment) Act, 2000 . the 
Government of Karnataka is pleased to nominate Sri. M . Maheshwar Rao , IAS ., Commissioner for Industrial Development and the 
Director of Industries and Commerce Department as Director on the Board of Karnataka State Financial Corporation , Bangalore in place 
of Sri. B. R . Prem Kumar with immediate effect and until further orders . 

By Order and in the name of the Governor of Karnataka , 

C. SHAMARAO , 

Deputy Secretary to Government, 
P . R . 236 

(FR & BCC ), Finance Department. 


ಒಳಾಡಳಿತ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ ಒಇ 05 ಕಸೈಸೇ 2011 , ಬೆಂಗಳೂರು, ದಿನಾಂಕ : 21ನೇ ಸೆಪ್ಟೆಂಬರ್ , 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಂ : ಒಣ 05 ಕಸೈಸೇ 2011 ದಿನಾಂಕ 16 - 05 - 2012ರ ಅಧಿಸೂಚನೆಯ 4 ಮತ್ತು 5ನೇ ಸಾಲಿನಲ್ಲಿ 
ವೇತನ ಶ್ರೇಣಿ ರೂ . 14050 -350 - 14400 - 400 - 14800 - 450 - 19500 - 525 -22650 - 600 - 25050ರ ಬದಲಾಗಿ ವೇತನ ಶ್ರೇಣಿ ರೂ .28100- 700 
28800 - 800 - 33600 - 900 -39000 -1050 - 45300 - 1200 - 50100 ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್. ಆರ್. ಪುಟ್ಟೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
P . R . 237 

ಒಳಾಡಳಿತ ಇಲಾಖೆ, (ಪೋಲೀಸ್ ಸಹಾಯಕ ಸೇವೆಗಳು ). 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೫ , ೨೦೧೩ 


೧೦೭ 


ಒಳಾಡಳಿತ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಒಣ 108 ಕಸೈಸೇ 2012 , ಬೆಂಗಳೂರು, ದಿನಾಂಕ : 03ನೇ ಜನವರಿ, 2013. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 52 ಕಸೈಸೇ 2011, ದಿನಾಂಕ:17 - 06 - 2011ರ ಕ್ರಮ ಸಂ : 2 ರಲ್ಲಿ ಸೂಚಿಸಿರುವ “ಗ್ರೂಪ್ 
ಕ್ಯಾಪ್ಟನ್ (ನಿವೃತ್ತ) ಹೆಚ್. ರಾಜಗೋಪಾಲ್, ನಂ .981, ಪಂಚತಂತ್ರ ರಸ್ತೆ, ಕುವೆಂಪುನಗರ, ಮೈಸೂರು- 570023 ” ಇವರ ಬದಲಿಗೆ “ಮೇಜರ್ ಜನರಲ್ 
(ನಿವೃತ್ತ) ಕೆ.ಕೆ. ಮೂರ್ತಿ, 2 - ಬಿ , ಸಂಕಲ್ಪ ಪಿಯರಲ್ ಅಪಾರ್ಟ್‌ಮೆಂಟ್ , 3ನೇ ಮುಖ್ಯ ರಸ್ತೆ , ವಿ . ವಿ .ಮೋಹಲ್ಲ, ಮೈಸೂರು- 570002 ” ಎಂದು 
ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್.ಆರ್. ಪುಟ್ಟೇಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 238 

ಒಳಾಡಳಿತ ಇಲಾಖೆ , ( ಪೋಲೀಸ್ ಸಹಾಯಕ ಸೇವೆಗಳು ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 65 ಸಅಸೇ 2012 , ಬೆಂಗಳೂರು, ದಿನಾಂಕ : 21ನೇ ಮಾರ್ಚ್, 2013 . 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಆಪ್ತ ಕಾರ್ಯದರ್ಶಿ (ಗ್ರೇಡ್- 1) ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 48900 - 63600ರ ವೇತನ ಶ್ರೇಣಿಯ ಹಿರಿಯ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 
ಕ್ರಮ ಆಪ್ತ ಕಾರ್ಯದರ್ಶಿ (ಗ್ರೇಡ್- 1) ವೃಂದದ ಅಧಿಕಾರಿಗಳ ಹೆಸರು 

* ಬಡ್ತಿ ನೀಡಿ ಸ್ಥಳ ನಿಯುಕ್ತಿಗೊಳಿಸಲಾದ ಹುದ್ದೆ : ಇಲಾಖೆ 
ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಇಲಾಖೆ 
ಶ್ರೀ ಸುರೇಶ್ ಪರಾಳ್ಕರ್ 

ಘನತೆವೆತ್ತ ರಾಜ್ಯಪಾಲರ ಸಚಿವಾಲಯದಲ್ಲಿ ಸರ್ಕಾರದ ಆದೇಶ 
ಆಪ್ತ ಕಾರ್ಯದರ್ಶಿ (ಗ್ರೇಡ್ -1) 

ಸಂಖ್ಯೆ ಸಿಆಸುಇ 3 ಪಿಆರ್‌ಬಿ 2013, ದಿನಾಂಕ 27 - 2 -2013ರಲ್ಲಿ 
ಕಾರ್ಯದರ್ಶಿಯವರ ಆಪ್ತ ಶಾಖೆ, ಶಿಕ್ಷಣ ಇಲಾಖೆ ಹಿರಿಯ ಆಪ್ತ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿರುವ ಹುದ್ದೆಗೆ. 
( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 
ಶ್ರೀ ಎಸ್ . ಸತೀಶ್, 

ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿನ 
ಆಪ್ತ ಕಾರ್ಯದರ್ಶಿ (ಗ್ರೇಡ್-1) 

ಆಪ್ತ ಕಾರ್ಯದರ್ಶಿ (ಗ್ರೇಡ್-1) ಹುದ್ದೆಯನ್ನು ಹಿರಿಯ ಆಪ್ತ 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆ ಕಾರ್ಯದರ್ಶಿ ಹುದ್ದೆಗೆ ಉನ್ನತೀಕರಿಸಿ ಸದರಿ ಹುದ್ದೆಯಲ್ಲಿಯೇ 

ಮುಂದುವರೆಸಲಾಗಿದೆ. 


ಸಂಖ್ಯೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ. ಆರ್. ನಾಗರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, (ಸೇವೆಗಳು -6). 


P . B . 239 


ಕಾರ್ಮಿಕ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಕಾಣ 94 ಎಲ್ಇಟಿ 2013 , ಬೆಂಗಳೂರು, ದಿನಾಂಕ : 25ನೇ ಮಾರ್ಚ್, 2013. 
ಕಾರ್ಮಿಕ ಇಲಾಖೆಯ ಶ್ರೀ ಧರಣೇಶ್, ಕಾರ್ಮಿಕ ಅಧಿಕಾರಿ, ಇವರಿಗೆ ಸಹಾಯಕ ಕಾರ್ಮಿಕ ಆಯುಕ್ತರಾಗಿ ಮುಂಬಡ್ತಿ ನೀಡಿ 
ಹೊರಡಿಸಲಾಗಿರುವ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಾಇ 251 ಎಲ್ಇಟಿ 2012 [1], ದಿನಾಂಕ:29 - 11 - 2012ರ ಅಧಿಸೂಚನೆಯಲ್ಲಿ ನಿಯುಕ್ತಿಗೊಳಿಸಲಾದ 
ಸ್ಥಳ “ಕರ್ನಾಟಕ ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿ, ಬೆಂಗಳೂರು” ಪದಗಳ ಬದಲಿಗೆ “ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ 
ಭದ್ರತಾ ಮಂಡಳಿ, ಬೆಂಗಳೂರು” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು .ಎನ್.ನಾಗೇಂದ್ರ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 240 

ಕಾರ್ಮಿಕ ಇಲಾಖೆ. 


೧೦೮ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೫ , ೨೦೧೩ 
HIGH COURT OF KARNATAKA 

NOTIFICATION 
No. LCA- 11. 11 (Rtmt)/ 2011 Bangalore, Dated : 26th March , 2013 . 


Sri.H .B .Venkataramana , Assistant Registrar / CAO of City Civil Court , Bangalore , is pemitted to retire from service on attaining 
the age of superannuation w .e .f., the afternoon of 30 -04 -2013, under Rule 95 ( 1) of K . C . S .Rules. 

By Order, 
Assistant Registrar 

High Court of Karnataka, 
P . R . 241 

Bangalore . 


ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ತಿಪಿಎಆರ್ 102 ಹೆಚ್ ಎಂಬಿ 2012 , ಬೆಂಗಳೂರು, ದಿನಾಂಕ : 26ನೇ ಮಾರ್ಚ್, 2013 . 


ಶ್ರೀ ಸಿ . ಜಿ.ಸುಪ್ರಸನ್ನ , ಕೆ. ಎಂ . ಎ . ಎಸ್ ಜಂಟಿ ನಿರ್ದೇಶಕರು, ಪೌರಾಡಳಿತ ನಿರ್ದೇಶನಾಲಯ ಇವರನ್ನು ನವದೆಹಲಿಯಲ್ಲಿರುವ ಕರ್ನಾಟಕ ಭವನದ 
ಉಪ ನಿವಾಸಿ ಆಯುಕ್ತರ ಹುದ್ದೆಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ವಿ. ಕುಲಕರ್ಣಿ , 

ಸರ್ಕಾರದ ಅಪರ ಕಾರ್ಯದರ್ಶಿ , 
P . B . 242 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ರಾಜ್ಯ ಶಿಷ್ಠಾಚಾರ). 


ಕಂದಾಯ ಸಚಿವಾಲಯ 

ತಿದ್ದೋಲೆ 
ಸಂಖ್ಯೆ : ಕಂಇ 11 ಮುಆಬಿ 2011 , ಬೆಂಗಳೂರು, ದಿನಾಂಕ : 29ನೇ ಡಿಸೆಂಬರ್ , 2012 . 
ಸರ್ಕಾರದ ಆದೇಶ ಸಂಖ್ಯೆ:ಕಂಇ 7 ಎಂಇಟಿ 2003 ದಿನಾಂಕ:30 - 04 -2003ರ ಮೂಲಕ ಪ್ರಕಟಿಸಲಾದ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ 
ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲ್ಲೂಕಿಗೆ ಸಂಬಂಧಿಸಿದಂತೆ ಕ್ರಮ ಸಂಖ್ಯೆ:(06) ರಲ್ಲಿ ಈ ಕೆಳಗಿನಂತೆ ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು . 
ಹಾಲಿ ಇರುವುದು 

ತಿದ್ದುಪಡಿ ಪ್ರಕಾರ ಇರುವುದು 
ಕ್ರಮ ಸಂಖ್ಯೆ:(30 ) ಶ್ರೀ ಬಲ್ನಾಡು ಶಾಸ್ತಾವು | ಕ್ರಮಸಂಖ್ಯೆ :( 6) ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ, ಕಾವೂರು ಶ್ರೀ ದುರ್ಗಾಪರಮೇಶ್ವರಿ 
ಸದಾಶಿವ ಮಹಾಗಣಪತಿ ದೇವಸ್ಥಾನ , ಮರ್ಕಂಜ | ದೇವಸ್ಥಾನ, ಮಿನಂಗೂರು ಶ್ರೀ ಶಾಸ್ತಾವು ಸದಾಶಿವ ಮಹಾಗಣಪತಿ ದೇವಸ್ಥಾನ , 

ರೆಂಜಾಳ ಶ್ರೀ ಉಳ್ಳಾಕುಲು ಮತ್ತು ಮಿತ್ತೂರು ದೈವಸ್ಥಾನ ತೋಟಚಾವಾಡಿ ಶ್ರೀರಾಡಿ, 
ದೈವಸ್ಥಾನ ಮರ್ಕಂಜ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ನಾರಾಯಣಪ್ಪ, 

ಪೀಠಾಧಿಕಾರಿ, 
ಕಂದಾಯ ಇಲಾಖೆ, ( ಮುಜರಾಯಿ ). 


P . R . 243 
Sc - 25 


FINANACE SECRETARIAT 

NOTIFICATION 
No . FD 42 BFC 2012 Bangalore , Dated : 30th August , 2012 . 


In Notification No. DPAR 514 SAS 2012 dated 27 -08 - 2012 it has been ordered that Smt. Vandita Sharma, IAS, Principal 
Secretary to Government, Horticulture Department, Bangalore has been transferred and her services are placed at the disposal of 
Finance Department for being posted as Managing Director, Karnataka State Financial Corporation, Bangalore vice Sri. M .Madan 
Gopal, IAS , transferred . 

Accordingly, in exercise of the powers conferred under Section 17 (1) (a ) of the State Financial Corporations (Amendment) 
Act 2000 , the Governement of Karnataka are pleased to appoint Smt. Vandita Sharma, IAS , as Managing Director of Karnataka 
State Financial Corporation , Bangalore with immediate effect. 

By Order and in the name of the Governor of Karnataka , 

C . SHAMARAO , 

Deputy Secretary to Government, 
P . R . 244 

(FR & BCC), Finance Department. 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೫ , ೨೦೧೩ 


೧೦೯ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 92 ಪೊಸಿಪ 2013 , ಬೆಂಗಳೂರು, ದಿನಾಂಕ 08 - 04 - 2013 
ಶ್ರೀ ಎಂ . ಎಂ . ಬ್ಯಾಹಟ್ಟಿ, ಡಿ. ವೈ .ಎಸ್ . ಪಿ . ( ಸಶಸ್ತ) ಇವರಿಗೆ ವೇತನ ಶ್ರೇಣಿ ರೂ . 36300 - 53850/ - ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ 
( ಸಶಸ್ತ ) ಹುದ್ದೆಗೆ ಮುಂಬಡ್ತಿ ನೀಡಿ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ , ಎಸ್. ಪಿ . ಆಂತರಿಕ ಭದ್ರತಾ ವಿಭಾಗ, 
ಬೆಂಗಳೂರು ಇಲ್ಲಿನ ಖಾಲಿ ಹುದ್ದೆಗೆ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ಚುನಾವಣಾ ಆಯೋಗವು ಪತ್ರ ಸಂಖ್ಯೆ : ಸಿಆಸುಇ 76 ಚುಸಿಆ 2013 ದಿನಾಂಕ 03 - 04 - 2013 ರಲ್ಲಿ ನೀಡಿದ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ , 
P. R. 245 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
SC - 500 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು ) 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಇ 26 ಎಲ್‌ಎಸ್‌ಐ 2012 , ಬೆಂಗಳೂರು, ದಿನಾಂಕ 06 - 04 - 2013 


ಸ 


ಸರ್ಕಾರದ ಆದೇಶ ಸಂಖ್ಯೆ ಕಾಣ 356 ಎಲ್‌ಎಸ್‌ಐ 95, ದಿನಾಂಕ 04 - 09 - 2006ರ ಮೂಲಕ ಕಾರ್ಮಿಕ ರಾಜ್ಯ ವಿಮಾ ಯೋಜನೆ 
ವೈದ್ಯಕೀಯ ಸೇವೆಗಳು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 6, ಹಾಗೂ 13 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ ವಿಮಾ ವೈದ್ಯಾಧಿಕಾರಿಗಳಿಗೆ 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಾಣ 8 ಎಲ್ ಎಸ್‌ಐ 2008 ದಿನಾಂಕ 05 -12 -2008ರಲ್ಲಿ ದಿನಾಂಕ 07 - 12 -2007 ರಿಂದ ಜಾರಿಗೆ ಬರುವಂತೆ ಕಾಲಬದ್ದ 
ಪದೋನ್ನತಿ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ಸರ್ಕಾರದ ಆದೇಶ ಸಂಖ್ಯೆ : ಕಾಣ 28 ಎಲ್‌ಎಸ್‌ಐ 2012 ದಿನಾಂಕ 18 - 04 - 2012ರ ಪ್ರಕಾರ ವೃಂದ ಮತ್ತು 
ನೇಮಕಾತಿ ನಿಯಮಗಳಲ್ಲಿ ತಿದ್ದುಪಡಿ ಅಳವಡಿಸುವುದನ್ನು ಕಾಯ್ದಿರಿಸಿ ದಿನಾಂಕ 18 - 04 - 2012 ರಿಂದ ಜಾರಿಗೆ ಬರುವಂತೆ 20ನೇ ವರ್ಷದ ಕಾಲಮಿತಿ 
ಮುಂಬಡ್ತಿಯನ್ನು ವಿಸ್ತರಿಸಲಾಗಿದೆ. ಡಾ|| ಪ್ರತಾಪ್ , ಉಪಶಸ್ತ್ರ ಚಿಕಿತ್ಸಕರು, ಕಾರ್ಮಿಕರ ರಾಜ್ಯ ವಿಮಾ ಆಸ್ಪತ್ರೆ, ದಾವಣಗೆರೆ ಇವರು ದಿನಾಂಕ 10 - 05 - 2007 
ರಿಂದ 06 - 11 -2007 ರವರೆಗೆ 181 ದಿನ ಅನಧಿಕೃತ ಗೈರು ಹಾಜರಾಗಿದ್ದ ಕಾರಣ ಸರ್ಕಾರದ ಆದೇಶ ಸಂಖ್ಯೆ ಕಾಇ 68 ಎಲ್‌ಎಸ್‌ಐ 2008 ದಿನಾಂಕ 17 
07- 2009 ರಲ್ಲಿ ಡೈಸ್ ನಾನ್ ( ಲೆಕ್ಕಕ್ಕಿಲ್ಲದ ಅವಧಿ) ಎಂದು ಪರಿಗಣಿಸಿ ಆದೇಶ ಹೊರಡಿಸಿರುವುದರಿಂದ 13ನೇ ವರ್ಷದ ಕಾಲಬದ್ದ ಪದೋನ್ನತಿಯನ್ನು 
ದಿನಾಂಕ 07 -12 - 2007 ರಿಂದ 181 ದಿನಕ್ಕೆ ಮುಂದೂಡಿ ದಿನಾಂಕ 05 - 06 - 2008 ರಿಂದ ಜಾರಿಗೊಳಿಸಲು ಹಾಗೂ 20ನೇ ವರ್ಷದ ಕಾಲಬದ್ದ 
ಪದೋನ್ನತಿಯನ್ನು 18 - 04 - 2012 ರಿಂದ 181 ದಿನಕ್ಕೆ ಮುಂದೂಡಿ ದಿನಾಂಕ 16 - 10 - 2012 ರಿಂದ ಜಾರಿಗೊಳಿಸಲು ಮಂಜೂರು ಮಾಡಿದೆ. 

ಮಂಜೂರು ಮಾಡಿದ ದಿನಾಂಕದಿಂದ ಇವರ ಪದನಾಮವು ಈ ಕೆಳಕಂಡಂತೆ ಬದಲಾಗಲಿದೆ . 
ಡಾ || ಪ್ರತಾಪ್, ಉಪಶಸ್ತ್ರ ಚಿಕಿತ್ಸಕರು, | ಸೇವೆಗೆ ಸೇರಿದ 13ನೇ ವರ್ಷದ ಕಾಲಬದ್ದ ಪದೋನ್ನತಿ | 20ನೇ ವರ್ಷದ ಕಾಲಬದ್ದ ಪದೋನ್ನತಿ 
ಕಾ . ರಾ . ವಿ . ಆಸ್ಪತ್ರೆ, ದಾವಣಗೆರೆ ಜನ್ಮ ದಿನಾಂಕ 22.11 .1989 | ಜಾರಿಗೆ ಬರುವ ದಿನಾಂಕ 05 - 06 - 2008 | ಜಾರಿಗೆ ಬರುವ ದಿನಾಂಕ 16 -10 - 2012 
ದಿನಾಂಕ 03.05.1959 ವಿದ್ಯಾರ್ಹತೆ : 

ಬದಲಾಗುವ ಪದನಾಮ : 

ಬದಲಾಗುವ ಪದನಾಮ : 
ಎಂ . ಬಿ. ಬಿ.ಎಸ್. ಡಿ.ಜಿ.ಓ . ಎಂ .ಎಸ್ . 

ಕಿರಿಯ ತಜ್ಞರು 

ಹಿರಿಯ ತಜ್ಞರು 
ವೇತನ ಶ್ರೇಣಿ ( 8000 - 13440) 

ವೇತನ ಶ್ರೇಣಿ : ( 18150 -26925) ವೇತನ ಶ್ರೇಣಿ : ( 19050 - 27600) 


ಕಾಲಬದ್ಧ ಪದೋನ್ನತಿ ಸೌಲಭ್ಯವು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 

1) ಇವರ ಜೇಷ್ಠತೆಯು ಇವರು ಕಾಲಬದ್ದ ಹೊಂದುವ ಪೂರ್ವದಲ್ಲಿದ್ದ ಹುದ್ದೆಯಲ್ಲಿ ಇರುವಂತೆಯೇ ಮುಂದುವರೆಯುತ್ತದೆ. 
2) ಕಾಲಬದ್ದ ಪದೋನ್ನತಿ ಹೊಂದಿದ ಇವರು ಮುಂದಿನ ಆದೇಶದವರೆಗೆ ಸದ್ಯಕ್ಕೆ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ 

ಮುಂದುವರಿಯುತ್ತಾರೆ . ಅಂದರೆ ಯಾವುದೇ ರೀತಿಯಲ್ಲಿ ಸ್ಥಾನಪಲ್ಲಟ ಹೊಂದುವುದಿಲ್ಲ. 
3) ಇವರ ಕಾಲಬದ್ದ ಪದೋನ್ನತಿಯು ಸರ್ಕಾರಿ ಆದೇಶ ಸಂಖ್ಯೆ : ಕಾಣ 356 ಎಲ್‌ಎಸ್‌ಐ 95, ದಿನಾಂಕ 04 -09 -2006 ಮತ್ತು 

ದಿನಾಂಕ 07 - 12 - 2007ರ ಕರ್ನಾಟಕ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ( ವೈದ್ಯಕೀಯ) ಸೇವಾ (ನೇಮಕಾತಿ) ನಿಯಮಗಳು 
2007ರ ಪ್ರಕಾರದಲ್ಲಿನ ಎಲ್ಲಾ ಷರತ್ತುಗಳಿಗೆ ಸಂಪೂರ್ಣವಾಗಿ ಒಳಪಟ್ಟಿರುತ್ತದೆ. ಮುಂದುವರಿದು ಸರ್ಕಾರದ ಆದೇಶ ಸಂಖ್ಯೆ : ಕಾಣ 
28 ಎಲ್ಎಸ್‌ಐ 2012 , ದಿನಾಂಕ 18 -04 -2012ರ ಆದೇಶವು ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳ ತಿದ್ದುಪಡಿ 

ಮಾಡುವ ಷರತ್ತಿಗೆ ಒಳಪಟ್ಟಿದೆ. 
4) ಕಾಲಮಿತಿ ಮುಂಬಡ್ತಿ ಆರ್ಥಿಕ ಸೌಲಭ್ಯವನ್ನು ಅರ್ಹ ದಿನಾಂಕದಿಂದ ಹೊಂದಲು ವೈದ್ಯರು ಅರ್ಹರಾಗಿರುತ್ತಾರೆ. 
5) ಯಾವುದೇ ಹಂತ ಅಥವಾ ಸಂದರ್ಭದಲ್ಲಿ ಮತ್ತು ಯಾವುದೇ ಕಾರಣಗಳಿಂದಾಗಿ ಸದರಿ ಕಾಲಬದ್ದ ಪದೋನ್ನತಿಯ ಆದೇಶಗಳನ್ನು 

ಮಾರ್ಪಡಿಸುವ ಅಥವಾ ಹಿಂತೆಗೆದುಕೊಳ್ಳುವ ಸಂಪೂರ್ಣ ಹಕ್ಕುಗಳ ಅಧಿಕಾರಗಳನ್ನು ಸರ್ಕಾರವು ಕಾಯ್ದಿರಿಸಿಕೊಂಡಿದೆ. 


PDF 837 ODZIE , TOILSO , Jejer 99 , gona 


ಭಾಗ ೨ 


6) ಕಾಲಬದ್ದ ಪದೋನ್ನತಿ ಪಡೆಯುವ ಇವರು ದಂಡನೆಗೊಳಪಟ್ಟಿದ್ದ ಅವಧಿಯನ್ನು ಹೊರತುಪಡಿಸಿ ಅರ್ಹತಾ ಅವಧಿಯನ್ನು ಮಾತ್ರ 
ಪರಿಗಣಿಸಿ ಕಾಲಬದ್ದ ಪದೋನ್ನತಿ ನೀಡಲು ಅವಕಾಶವಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಗೋವಿಂದಸ್ವಾಮಿ , 

ಪೀಠಾಧಿಕಾರಿ, 
ಕಾರ್ಮಿಕ ಇಲಾಖೆ (ಕಾರಾವಿ ಯೋ ( ವೈ ) ಸೇವೆಗಳು ) 


PR . 246 
S . C . 50 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 88 SAS 2013, Bangalore, Dated : 28th January 2013 
The services of Sri N .C . Muniyappa , IAS, (KN 84 ), Managing Director , Karnataka Urban Water Supply and Drainage Board , 
Bangalore are withdrawn from Urban Development Department with immediate effect and posted until further orders as Principal 
Secretary to Government, Labour Department vice Sri G .S . Narayanaswamy, IAS retiring from service on 31- 1 -2013. 

Sri K .S . Prabhakara, IAS , (KN 91), Secretary to Government, Health and Family Welfare Department (Medical Education ) is 
transferred with immediate effect and his services are placed at the disposal of Urban Development Department for being posted until 
further orders as Managing Director, Karnataka Urban Water Supply and Drainage Board , Bangalore vice Sri N . C . Muniyappa , IAS 
transferred . 

By Order and in the name of the Governor ofKarnataka, 

U . H . NARAYANASWAMY, 
P . R . 247 

Under Secretary to Government, 
S . C . 50 

Department of Personnel and Administrative Reforms (Services -I). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 51 SAS 2013, Bangalore , Dated : 30th January 2013 


Sri V . Ponnuraj, IAS , Commissioner, Survey Settlement and Land Records, Bangalore is relieved from the additional charge of 
the post of Joint Secretary to Chief Minister ( e- Systems) with immediate effect. 

By Order and in the name of the Governor of Karnataka , 

U . H . NARAYANASWAMY, 
P .R . 248 

Under Secretary to Government, 
S . C . 50 

Department of Personnel and Administrative Reforms (Services-1). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 88 SAS 2013 , Bangalore , Dated : 29th January 2013 


Sri S .K .Pattanayak , IAS, (KN 82 ), waiting for posting is posted with immediate effect and until further orders as Principal 
Secretary to Government, Energy Department vice Sri D .N .Narasimharaju , IAS transferred. 

Sri D .N . Narasimharaju , IAS , (KN 84), Principal Secretary to Government, Energy Department is transferred with immediate 
effect and posted until further orders as Principal Secretary to Government, DPAR (E -Governance) relieving Sri I.S . N .Prasad , IAS of 
additional charge. 

The services of Smt G .Kalpana, IAS , (KN 87 ), waiting for posting are placed at the disposal of Revenue Department with 
immediate effect for being posted until further orders as Managing Director, Karnataka Public Lands Corporation Limited , Bangalore 
relieving Sri Naveen , IAS of additional charge . 

Dr K .H .Govindaraj, IAS , (MH 95 ), Commissioner, Food, Civil Supplies & Consumer Affairs Department is transferred with 
immediate effect and posted until further orders as Secretary to Government, Health & Family Welfare Department (Medical Education ) 
vice Sri K . S .Prabhakara , IAS. 

Sri Vipul Bansal, IAS , (KN 2005), State Project Director, Sarva Shiksha Abhiyan , Bangalore is transferred with immediate 
effect and posted until further orders as Deputy Commissioner, Shimoga District vice Sri M . V. Vedamurthy , IAS transferred . 

The services of Sri Ujjwal Kumar Ghosh, IAS, (KN 2008), Additional Commissioner (Health ), Bruhat Bangalore Mahanagara 
Palike (BBMP ), Bangalore are withdrawn from Urban Development Department with immediate effect and posted until further orders as 
Chief Executive Officer, Zilla Panchayat , Bidar vice SmtGeethanjali, IFS transferred . 


ಭಾಗ ೨ 


PDF 837 Domus ,nowad , Jejer 99 , 900a 


Sri S. Sasikanth Senthil, IAS , (KN 2009), Senior Assistant Commissioner, Bellary Sub --Division , Bellary is transferred with 
immediate effect and posted until further orders as Chief Executive Officer, Zilla Panchayat, Shimoga vice Sri Sanjay Bijjur, IFS 
transferred . 

Sri D .K .Ravi, IAS, (KN 2009), Senior Assistant Commissioner, Sedam Sub . Division is transferred with immediate effect and 
posted until further orders as Chief Executive Officer, Zilla Panchayat, Koppal vice Sri Rajaram ,KAS transferred . 

Dr M . V . Venkatesh , IAS , (KN 2009), Senior Assistant Commissioner , Mangalore Sub -- Division is transferred with immediate 
effect and posted until further orders as Chief Executive Officer, Zilla Panchayat, Ramanagara in the existing vacancy . 

Smt Pallavi Akurathi, IAS , (KN 2009), Deputy Secretary , Hyderabad -Karnataka Area Development Board , Gulbarga is 
transferred with immediate effect and posted until further orders as Chief Executive Officer , Zilla Panchayat, Gulbarga in the existing 
vacancy . 

The services Dr. Ramegowda , IAS , Managing Director, Karnataka Silk Industries Corporation Limited , Bangalore are 
withdrawn from Commerce & Industries Department with immediate effect and posted until further orders as Deputy Commissioner , 
Mysore District relieving Dr. M .N . Ajaynagabhushan , IAS of additional charge. 

By Order and in the name of the Governor of Karnataka , 

U .H . NARAYANASWAMY, 
P .R . 249 

Under Secretary to Government, 
S . C . 50 

Department of Personnel and Administrative Reforms ( Services-1). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 88 SAS 2013, Bangalore, Dated : 30th January 2013 


Sri G .C . R . Subramanian , IAS, (KN 79), Member, Karnataka Appellate Tribunal is promoted to officiate in the Apex Scale of 
IAS carrying the pay scale of Rs. 80000 /- ( fixed ) w .e.f. 1-2 -2013 and continued until further orders as Member , Karnataka Appellate 
Tribunal, Bangalore in the upgraded post. 

Sri Subodh Yadav , IAS , (KN 99), Additional Commissioner of Commercial Taxes ( Intelligence ), Bangalore is transferred with 
immediate effect posted until further orders as Deputy Commissioner , Hassan District vice Sri K .P .Mohanraj, IAS transferred . 

The services of Sri Manoj Kumar Meena, IAS, (KN 2003 ), Managing Director, Gulbarga Electricity Supply Company Limited , 
Gulbarga are withdrawn from Energy Department with immediate effect posted until further orders as Secretary , Hyderabad Karnataka 
Area Development Board , Gulbarga in the existing vacancy . 

Sri K .P .Mohanraj, IAS , (KN 2007), Deputy Commissioner , Hassan District is transferred with immediate effect and his services 
are placed at the disposal of Energy Department for being posted until further orders as Managing Director, Gulbarga Electricity Supply 
Company Limited ,Gulbarga vice Sri ManojKumar Meena, IAS transferred . 

Sri M . V . Vedamurthy, IAS, Deputy Commissioner, Shimoga District is transferred with immediate effect posted until further 
orders as Additional Commissioner of Commercial Taxes (Intelligence), Bangalore vice Sri Subodh Yadav, IAS transferred . 

By Order and in the name of the Governor of Karnataka , 

U . H . NARAYANASWAMY, 

Under Secretary to Government, 
P . R . 250 

Department of Personnel and Administrative Reforms (Services -1). 


PERSONNEL AND ADMINISTRATIVE REFORMS SECRETARIAT 

NOTIFICATION 
No. DPAR 233 SAS 2012 , Bangalore , Dated : 21 February 2013 


On revocation of suspension and reinstatement into service vide Government Order No.DPAR 233 SAS 2012 , dated : 
21- 2- 2013, Dr Shamla Iqbal, IAS (KN 2002) is posted with immediate effect and until further orders as Joint Director, Training 
Administrative Training Institute , Mysore in the existing vacancy . 

Government hereby declare u /r 9 of IAS (Pay) Rules , 2007 that the post of Joint Director, Training , Administrative Training 
Institute, Mysore in the Senior Scale of IAS is equlvalent in status and responsibilities to the cadre post of Director of Agriculture 
Marketing, Bangalore included in the Schedule Il to the said Rules . 

By Order and in the name of the Governor of Karnataka , 

U . H . NARAYANASWAMY, 

Under Secretary to Government, 
P . R . 251 

Department of Personnel and Administrative Reforms (Services-l). 


೧೧೨ 


ಭಾಗ ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೨೫ , ೨೦೧೩ 
PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 71 SAS 2013, Bangalore , Dated : 30th January 2013 


Sri Kaushik Mukherjee, IAS (KN 78 ), Additional Chief Secretary cum - Development Commissioner is placed in additional 
charge of the post of Additional Chief Secretary to Government vice Sri Subir Hari Singh , IAS retiring on superannuation on 31. 1.2013 
( afternoon). 

Sri M . Maheshwar Rao , IAS (KN - 95 ), Commissioner for Industrial Development & Director of Industries & Commerce, 
Bangalore is placed in additional charge of the post of the Managing Director, Mysore Sales International Limited , Bangalore vice 
Sri N . Prabhakar, IAS retiring on superannuation on 31- 1- 2013 (afternoon ). 

By Order and in the name of the Governor ofKarnataka, 

U . H . NARAYANASWAMY, 

Under Secretary to Government, 
P . R . 252 

Department of Personnel and Administrative Reforms ( Services -1). 


ತೋಟಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ತೋಇ20 ರೇಉನಿ 2013, ಬೆಂಗಳೂರು, ದಿನಾಂಕ 05 - 04 - 2013 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 275 ಎಸ್ಎಎಸ್ 2013 ( ಭಾಗ -1), ದಿನಾಂಕ 04 - 04 - 2013 ರನ್ವಯ , ಶ್ರೀ ಎನ್. ಪ್ರಕಾಶ್, 
ಭಾ . ಆ. ಸೇ . ಸ್ಥಳ ನಿರೀಕ್ಷಣೆಯಲ್ಲಿರುವ ಇವರ ಸೇವೆಯನ್ನು ತೋಟಗಾರಿಕೆ ಇಲಾಖೆಗೆ ನೀಡಿ, ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ 
ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯಲ್ಲಿ ನೇಮಿಸಲು ಆದೇಶಿಸಲಾಗಿದೆ. 

ಆದ್ದರಿಂದ ಶ್ರೀ ಎನ್. ಪ್ರಕಾಶ್ , ಭಾ . ಆ . ಸೇ . ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ ರೇಷ್ಮೆ 
ಉದ್ಯಮಗಳ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಕ ಮಾಡಿ, ಸದರಿ ಹುದ್ದೆಯಲ್ಲಿ ಹೆಚ್ಚುವರಿ ಪ್ರಭಾರದಲ್ಲಿರುವ 
ಡಾ || ಅಮಿತ ಪ್ರಸಾದ್, ಭಾ . ಆ. ಸೇ . ಇವರನ್ನು ಹೆಚ್ಚುವರಿ ಪ್ರಭಾರದಿಂದ ಬಿಡುಗಡೆ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಸ್ . ಚಂದ್ರಶೇಖರ್, 

ಪೀಠಾಧಿಕಾರಿ , 
P. R. 253 

ತೋಟಗಾರಿಕೆ ಇಲಾಖೆ , (ರೇಷೆ) 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 303 ಡಿಜಿಎಂ 2012 , ಬೆಂಗಳೂರು, ದಿನಾಂಕ 19 - 03 - 2012 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗೂಪ್- ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ವೃಂದದ ಹುದ್ದೆಗಳಲ್ಲಿ ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿ 
ಕಾರ್ಯ ನಿರ್ವಹಿಸುತ್ತಿದ್ದ ಅಧಿಕಾರಿಗಳಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಗ್ರೂಪ್- ಎ ಕಿರಿಯ ಶ್ರೇಣಿಯ ಶಿಕ್ಷಣಾಧಿಕಾರಿ ವೃಂದದ ಹುದ್ದೆಗಳಲ್ಲಿ ನಿಯಮ 
32ರಡಿ ಸ್ವತಂತ್ರ ಪ್ರಭಾರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅಧಿಕಾರಿಗಳಿಗೆ ಅಧಿಸೂಚನೆ ಸಂಖ್ಯೆ : ಇಡಿ 703 ಡಿಪಿಐ 2006 ದಿನಾಂಕ 03 - 07 - 2007 ರಂದು 
ಸ್ಥಾನಪನ್ನ ಬಡ್ತಿಯನ್ನು ನೀಡಲಾಗಿರುತ್ತದೆ. ದಿನಾಂಕ 09 - 05 - 2007 ರಂದು ನಡೆದ ಇಲಾಖಾ ಮುಂಬಡ್ತಿ ಸಮಿತಿ ಸಭೆಯ ನಡವಳಿಯಲ್ಲಿ ಶ್ರೀಮತಿ ಎಸ್. 
ಗೀತಾ ಇವರು ಪದೋನ್ನತಿಗೆ ಅರ್ಹತೆ ಹೊಂದಿದ್ದರೂ ಇವರ ಮೇಲೆ ಶಿಸ್ತು ಕ್ರಮ ಬಾಕಿ ಇದ್ದ ಹಿನ್ನೆಲೆಯಲ್ಲಿ ಬಡ್ತಿಗಾಗಿ ಇವರನ್ನು ಪರಿಗಣಿಸಿರಲಿಲ್ಲ. 
ಸದರಿಯವರನ್ನು ಅಪರ ಆಯುಕ್ತರು ( ಆಡಳಿತ) , ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ಜ್ಞಾಪನ ಪತ್ರ ಸಂಖ್ಯೆ ಸಿ2 ( 5 ) ದೂರು- 18/ 2003 - 04 
ದಿನಾಂಕ 07 - 12 - 2009 ರಲ್ಲಿ ಸದರಿ ಅಧಿಕಾರಿಯ ಮೇಲೆ ಇದ್ದ ಶಿಸ್ತು ಪ್ರಕರಣ ಇತ್ಯರ್ಥ ಪಡಿಸಿದ್ದು ಆಪಾದನೆಗಳಿಂದ ದೋಷಮುಕ್ತಗೊಳಿಸಲಾಗಿದೆ. 

ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಎಸ್. ಗೀತಾ, ಹಿರಿಯ ಸಹಾಯಕ ನಿರ್ದೇಶಕರು, ಡಿ.ಎಸ್. ಇ.ಆರ್. ಟಿ . ಬೆಂಗಳೂರು ಇವರಿಗೆ 
ಕರ್ನಾಟಕ ನಾಗರೀಕ ಸೇವಾ (ವೇತನ , ಪದೋನ್ನತಿ ಮತ್ತು ವಿಶ್ರಾಂತಿ ವೇತನಗಳ ಪರಿಷ್ಕರಣೆ) ನಿಯಮಗಳು 1978ರ ನಿಯಮ 2 ( 1) ( ಎ ) ನಿಯಮದನ್ವಯ 
ಗ್ರೂಪ್- ಎ ಕಿರಿಯ ವೇತನ ಶ್ರೇಣಿ ರೂ . 7400 -13120 ರಲ್ಲಿ ದಿನಾಂಕ 03 - 07 - 2007 ರಿಂದ ಪೂರ್ವನ್ವಯವಾಗಿ ಜಾರಿಗೆ ಬರುವಂತೆ ಸ್ಥಾನಪನ್ನ ಬಡ್ತಿ 
ನೀಡಿ ಅವರು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ ಮತ್ತು ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶ್ರೀಪಾದು. ಹೆಚ್.ಎನ್ . 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . B . 254 

ಶಿಕ್ಷಣ ಇಲಾಖೆ ( ಸಮಿತಿಗಳು) 


ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಘಟಕ -2 , ಬೆಂಗಳೂರು 


